ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಪಿ.ಡಿ.ಓ.ಗಳ ಸೇವೆ ಕುರಿತು 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೇಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


505(380) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರದ ಆದೇಶ ಸಂಖ್ಯೆ ಗ್ರಾಅಪ 115 ಗ್ರಾಪಂಅ 2008 ದಿನಾ೦ಕ:07.07.2009ನ್ನು ಕೆ.ಎ.ಟಿ 
ರದ್ದುಗೊಳಿಸಿದೆಯೇ; ರದ್ದುಗೊಳಿಸಿದ್ದಲ್ಲಿ, ಪುನ: ಸದರಿ ಆದೇಶವನ್ನು ಬಳಸಲು ಅವಕಾಶ ನೀಡುವ 
ಸರ್ಕಾರಿ ಆದೇಶ/ಕಾಯ್ದೆಯ ಪ್ರತಿ ನೀಡುವುದು; 


(ಆ) ಜಿಲ್ಲಾ ಪಂಚಾಯತ್‌ ವಿಜಯಪುರ ಇವರ ಪತ್ರ ಸಂ:ಜಿಪಂ೦ಆ/ಗ್ರಾಪ೦/ಸಿಬ್ಬಂದಿ-ಸಿ.ಆರ್‌-37/2017-18 
ದಿನಾಂಕ : 31.10.2019ರ ಕುರಿತು ಯಾವ ಆದೇಶ ಹೊರಡಿಸಲಾಗಿದೆ; ಆದೇಶ ಹೊರಡಿಸಲು 
ವಿಳ೦ಬವಾಗಿರುವುದಕ್ಕೆ ಕಾರಣವೇನು; (ವಿಳಂಬಕ್ಕೆ ಕಾರಣವಾಗಿರುವ ಅಧಿಕಾರಿಯ ಹೆಸರು ಮತ್ತು 
ಪದನಾಮ ತಿಳಿಸುವುದು) 


(%) Mysuru General Service (Development Branch and Local Government Branch) Recruitment Rules1962 
ನಿರಸನಗೊಳಿಸಲಾಗಿದೆಯೇ; ನಿರಸನಗೊಂಡಲ್ಲಿ, ನಿರಸನಗೊಂಡ ನಿಯಮಗಳನ್ನು ಪುನ: ಬಳಸಲು 
ಅವಕಾಶ ನೀಡುವ ಸರ್ಕಾರದ ಆದೇಶ/ಕಾಯ್ದೆಯ ಪ್ರತಿ ನೀಡುವುದು; 


(ಈ) ಇಲಾಖಾ ಪರೀಕ್ಲೆ ತೆಗೆದುಕೊಳ್ಳಲು ಇರುವ ವಿಯಮಗಳೇನಮು; (ನಿಯಮಗಳ ಪ್ರತಿ ನೀಡುವುದು) 


(ಉ) ಗ್ರಾಮ ಪಂಚಾಯತ್‌ ನೌಕರರಾದ ಬಿಲ್‌ ಕಲೆಕ್ಟರ್‌ ಕಂ ಕ್ಷರ್ಕ್‌ಗಳು ಇಲಾಖಾ ಪರೀಕ್ಷೆ ಬರೆಯಲು 
ಅರ್ಹರೆ ; ಅರ್ಹರಿದ್ದಲ್ಲಿ, ಆ ನಿಯಮಗಳ ಪ್ರತಿ ನೀಡುವುದು; 


nm! 


(ಊ) ಪಿ.ಡಿ.ಓ. ಹುದ್ದೆಯಿಂದ ಸಹಾಯಕ ನಿರ್ದೇಶಕರ ಹುದ್ದೆಗೆ ಬಡಿ ಹೊಂದಿರುವವರ ಪಟ್ಟಿ 
ನೀಡುವುದು ; (ಸೇವೆಗೆ ಸೇರಿದ ದಿನಾಂಕ ಸಹಿತ ವಿವರ ನೀಡುವುದು) 


(ಯ) ಎರಡು ಹೆಚ್ಚುವರಿ ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನು ಸೃಜಿಸುವ ಪ್ರಸ್ತಾವನೆಯು ಯಾವ 
ಹಂತದಲ್ಲಿದೆ; ಈ ಕುರಿತು ಆರ್ಥಿಕ ಇಲಾಖೆಯ ಅಭಿಪ್ರಾಯವೇನು ? (ವಿವರಗಳನ್ನು ನೀಡುವುದು) 


